ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ಸದಸ್ಯರ ಹಸರು 


'ಶ್ರೀಯು-ಬಿ-ಪೆಂಕಟೇಶ್‌ 
(ನಾಮನಿರ್ದೇಶನ ಹೊಂದಿದವರು) 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


385 (16) 


ಉತರಿಸುವ ದಿನಾಂಕ 


15.09.2021 


ವಸತಿ ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ ಸಚಿವರು 


ಉತ್ತರಿಸುವ ಸಚಿವರು 


ಸಂಖ್ಯೆ ಪ್ರಶ್ನೆ ಉತ್ತರ 

ಅ ಬೆಂಗಳೂರು ನಗರದಲ್ಲಿ "ಮುಖ್ಯಮಂತಿಗಳ ಬಹುಮಹಡಿ ಬೆಂಗಳೂರು ವಸತಿ ಯೋಜನೆ” 
ಜಾರಿ. ಮಾಡಲಾದ | ಅಡಿಯಲ್ಲಿ ನಿರ್ಮಾಣವಾಗುತ್ತಿರುವ ಮನೆ/ಫಾಟ್‌ ಗಳಿಗೆ ದಿನಾಂಕ 
ಮುಖ್ಯಮಂತಿಗಳ 23.08.2021 ರಿಂದ 21.09.2021 ರವರೆಗೆ ಅರ್ಹ ಫಲಾನುಭವಿಗಳಿಂದ 
ಬಹುಮಹಡಿ ವಸತಿ! 'ಆನ್‌ಲೈನ್‌' ಮೂಲಕ ಅರ್ಜಿಗಳನ್ನು (ಹೊಸದಾಗಿ) ಆಹ್ವಾನಿಸಲಾಗಿದೆ. 
ಯೋಜನೆಯಡಿ ಅದರಂತೆ ದಿನಾ೦ಕ 12.09.2021ರ ಅಂತ್ಯಕ್ಕೆ ಒಟ್ಟು 7,021 ಅರ್ಜಿಗಳನ್ನು 
ಆಯ್ಕೆಯಾದ ಸ್ಟೀಕರಿಸಲಾಗಿದೆ. 
ಫಲಾನುಭವಿಗಳ ಸಂಖ್ಯೆ 
ಎಷ್ಟು; ಈ ಬಗ್ಗೆ ಅರ್ಜಿಗಳನ್ನು: ಸ್ವೀಕರಿಸುತ್ತಿರುವುದರಿ೦ದ, ಪ್ರಸುತ 
(ಫಲಾನುಭವಿಗಳ ವಿವರ | ಫಲಾನುಭವಿಗಳ ಆಯ್ಕೆಯಾಗಿರುವುದಿಲ್ಲ. 
ಒದಗಿಸುವುದು) : 

, ಆ, |ಸರ್ಕಾರ " ಮುಖ್ಯಮಂತ್ರಿಗಳ ಬಹುಮಹಡಿ ಬೆಂಗಳೂರು ವಸತಿ 

" | ವಿಗಧಿಪಡಿಸಿಕೊಂಡಿದ್ದ | ಯೋಜನೆಯಡಿ" 1 ಲಕ್ಷ ಮನೆಗಳನ್ನು ನಿರ್ಮಿಸುವ ಯೋಜನೆಗೆ 
| ಗುರಿಯನ್ನು ದಿನಾಂಕ: 27-12-2017 ರಂದು ಕೇಂದ್ರ ಸರ್ಕಾರ ಅನುಮೋದನೆ 
ತಲುಪಿದೆಯೇ; ಗುರಿ | ನೀಡಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವು ದಿನಾ೦ಕ : 24.11.2018ರಲ್ಲಿ 
ತಲುಪಲು ಮೊದಲನೇ ಹಂತದಲ್ಲಿ 46499 ಬಹುಮಹಡಿ ಮನೆಗಳನ್ನು 
ಸಾಧ್ಯವಾಗದಿದ್ದಲ್ಲಿ ನಿರ್ಮಿಸಲು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿದೆ. \ 
ಕಾರಣಗಳೇನು? 
(ಮಾಹಿತಿ ಸದರಿ ಯೋಜನೆಯನ್ನು ಕಾರ್ಯಗತಗೊಳಿಸುವಲ್ಲಿ 
ಒದಗಿಸುವುದು) ಅತ್ಯಗತ್ಯವಾಗಿ ಬೇಕಾಗಿದ್ದ ವಿವಾದರಹಿತ ವಾಸ ಯೋಗ್ಯ ಜಮೀನನ್ನು 


ಅಗತ್ಯ ಪ್ರಮಾಣದಲ್ಲಿ ನಿಗಮಕ್ಕೆ ಪಡೆದುಕೊಳ್ಳವಲ್ಲಿ ಆದ ವಿಳಂಬ 
ಮತ್ತು ಬಹುತೇಕ ಜಮೀನುಗಳು ಕೃಷಿ ಪಲಯದಲ್ಲಿದ್ದದ್ದರಿಂದ ಕೃಷಿ 
ವಲಯದಿಂದ ವಸತಿ ವಲಯಕೆ ಪರಿವರ್ತಿಸುವ ಪ್ರಕ್ರಿಯೆ ಮತ್ತು 
ರಾಜೀವ್‌ ಗಾಂಧಿ ವಸತಿ ನಿಗಮಕ್ಕೆ ನೀಡಿರುವ ಜಮಿೀೀಸುಗಳ ಪೈಕಿ ಕೆಲವು 
ಜಮೀನುಗಳಿಗೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ವ್ಯಾಜ್ಯಗಳು 
ಉದೃವಿಸಿದ್ದ ಸ್ಮಭೀಯ ಸಮಸ್ಯೆಗಳೂ ಒಳಗೊಂಡಿರುವುದರಿಂದ ; 
ಇವುಗಳನ್ನು ಇತ್ಯರ್ಥಪಡಿಸುವುದು ಮತ್ತು ಸದರಿ ಜಮಿೀನುಗಳಲ್ಲಿನ 
ರಸ್ತೆ ಅಗಲ 70 ಮೀಟರ್‌ . ವಿಂದ 9೦ ಮೀಟರ್‌ 
ಇದ್ದುದ್ದರಿಂದ ಅದಕ್ಕನುಗುಣವಾಗಿ ನಕ್ನೆ ಅನುಮೋದನಾ 
ನಿಯಮಗಳಲ್ಲಿ ಸಡಿಲೀಕರಣ ಮಾಡುವ ಪ್ರಕ್ರಿಯೆ ಮುಂತಾದ 
ಕಾರಣಗಳಿಂದಾಗಿ ಯೋಜನೆಯ ಅನುಷ್ಠಾನದಲ್ಲಿ ವಿಳಂಬವಾಗಿದೆ. 


ಆದಾಗ್ಯೂ, ಈ ಮೇಲ್ಕಂಡ ಎಲ್ಲಾ ಸಮಸ್ಯೆಗಳನ್ನು ಸಾಕಷ್ಟು 
ಪ್ರಮಾಣದಲ್ಲಿ ಬಗೆಹರಿಸಿ ಪುಸ್ತುತ 313 ಎಕರೆ ಜಮೀನನ್ನು 
ಗುತ್ತಿಗೆದಾರರಿಗೆ ಹಸ್ತಾಂತರಿಸಿ ಈಗಾಗಲೇ 42374 ಮನೆಗಳ 
ಕಾಮಗಾರಿಯನ್ನು ಪ್ರಾರಂಭಿಸಿದ್ದ ಜಮೀನು ಸಮತಟ್ಟು ಹಂತದಲ್ಲಿ 
10,814 ಮನೆಗಳು, ಮಣ್ಣು ಅಗೆತದ ಹಂತದಲ್ಲಿ 9,5522 ಮನೆಗಳು, 
ತಳಪಾಯದ ಹಂತದಲ್ಲಿ 8278 ಮನೆಗಳು, ಪ್ಲಿಂತ್‌ ಹಂತದಲ್ಲಿ 11,604 
ಮನೆಗಳು ಹಾಗೂ ಛಾವಣಿ ಹಂತದಲ್ಲಿ 2,156 ಮನೆಗಳು ಪ್ರಗತಿಯಲ್ಲಿವೆ. 


Page1of2. 


ಅನು 
| ಕ್ರಮ 


ಪ್ರಶ್ನೆ 


ಉತ್ತರ 


ಅಲ್ಲದೇ, 2ನೇ ಹಂತದಲ್ಲಿ ನಿರ್ಮಿಸಲು ಉದ್ದೇಶಿಸಿದ 53,507 
ಮನೆಗಳಿಗಾಗಿ ಒಟ್ಟು 418 ಎಕರೆ ಜಮೀನನ್ನು ಗುರುತಿಸಿದ್ದು, ಈ 
ಪೈಕಿ 182 ಎಕರೆ ಜಮೀನನ್ನು ನಿಗಮಕ್ಕೆ ಮಂಜೂರು ಮಾಡಿದ್ದು, 
153 ಎಕರೆ ಜಮೀನು ನಿಗಮದಲ್ಲಿ ಲಭ್ಯವಿದೆ. ಇದರಲ್ಲಿ 7,484 
ಮನೆಗಳಿಗೆ ಟೆಂಡರ್‌ ಕರೆದಿದ್ದು, 10499 ಮನೆಗಳು ಡಿ.ಪಿ.ಆರ್‌. 
ತಯಾರಿಕಾ ಹಂತದಲ್ಲಿದೆ. 


ಈ ಯೋಜನೆಗಾಗಿ ಕೇಂದ್ರ ಸರ್ಕಾರದ ಪಾಲು ರೂ. 1500 
ಕೋಟಿಗಳಿದ್ದು, ಈ ಪೈಕಿ ರೂ. 600 ಕೋಟಿಗಳನ್ನು ಬಿಡುಗಡೆ 
ಮಾಡಿದೆ. ರಾಜ್ಯ ಸರ್ಕಾರದ ಪಾಲು ರೂ. 1520 ಕೋಟಿಗಳಿದ್ದು, 
ರೂ. 280 ಕೋಟಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಇಲ್ಲಿಯವರೆಗೆ 
ಯೋಜನೆಗಾಗಿ ಥೂ. 535.09 ಕೊಟಿಗಳನ್ನು ವೆಚ್ಚ ಮಾಡಲಾಗಿದೆ. . 


ಕೇ೦ದ್ರ ಸರ್ಕಾರದ ಸೂಚನೆಯಂತೆ ಈ ಯೋಜನೆಯನ್ನು 
ಮಾರ್ಜ್‌ 2022ರ ಅಂತ್ಯದೊಳಗಾಗಿ ಪೂರ್ಣಗೊಳಿಸಬೇಕಾಗಿಟೆ. 
ಇದೊಂದು ಮಹಾತ್ಮಾಕಾಂಕ್ಲ್ಷಿ ಯೋಜನೆಯಾಗಿದ್ದು ಈ 
ಯೋಜನೆಯನ್ನು ಆದ್ಯತೆಯ ಮೇಲೆ ಪೂರ್ಣಗೊಳಿಸಲು ಸರ್ಕಾರ 
ಸಾಧ್ಯವಾದ ಎಲ್ಲಾ ಪ್ರಯತ್ನಗಳನ್ನು ಮಾಡುತ್ತಿದೆ. 


[ಸಂಖ್ಯೆ: ವಇ 152 ಹೆಚ್‌ಎಫ್‌ಎ 2021) 


ಹ K 


(ವಿ. ಸೋಮಣ್ಣ) 
ವಸತಿ ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ 
ಸಚಿವರು. 


Page 2of 2 


